ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಕರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


ಪ್ರಶ್ನೆ S 471 


ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 24-09-2020 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
kek 
ಪ್ರಕ್ನ ಉತ್ತರ 

ಅ) | 2015-16, 2016-17 ರಲ್ಲಿ ಮೆಸ್ಕಾಂ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲ್ಲೂಕು, ಮಂಗಳೂರು ವಿದ್ಯುತ್‌ 
(ಮಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ) | ಸರಬರಾಜು ಕಂಪನಿ ವ್ಯಾಪ್ತಿಯ ಕಾ ಮತ್ತು ಪಾ ಉಪ ವಿಭಾಗ, 
ವ್ಯಾಪ್ತಿಯ ಶಿವಮೊಗ್ಗ ಜಿಲ್ಲೆಯ ಸೊರಬ | ಸೊರಬದಲ್ಲಿ ರೈತರ ಕೃಷಿ ನೀರಾವರಿ ಪಂಪ್‌ಸೆಟ್‌ಗಳಿಗೆ ವಿದ್ಯುತ್‌ ಸಂಪರ್ಕ 
ವಿಭಾಗದಲ್ಲಿ  ಅಕ್ರಮ-ಸಕ್ರಮದಲ್ಲಿ ಎಷ್ಟು | ಕಲ್ಪಿಸಲು ಅಕ್ರಮ-ಸಕ್ರಮ ಯೋಜನೆಯಡಿ 2015-16, 2016-17 ರಲ್ಲಿ 163 
ಅರ್ಜಿದಾರರಿಗೆ 25 ಕೆ.ವಿ. ವಿದ್ಯುತ್‌ | ಸಂಖ್ಯೆಯ ಅರ್ಜಿದಾರರಿಗೆ 25 ಕೆವಿಎ ಪರಿವರ್ತಕಗಳನ್ನು 
ಪರಿವರ್ತಕ (ಟ್ರಾನ್ಸ್‌ ಫಾರ್ಮರ್‌) ಮಂಜೂರು | ಅಳವಡಿಸಲಾಗಿದ್ದು, ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 
ಮಾಡಲಾಗಿದೆ; (ಅರ್ಜಿದಾರರ ಹೆಸರು, 
ಗ್ರಾಮದ ವಿವರ ನೀಡುವುದು) 

ಆ) |ಸೊರಬ ತಾಲ್ಲೂಕು ಗುಡ್ಡೆಕೊಪ್ಪ ಗ್ರಾಮದಲ್ಲಿ ಸೊರಬ ತಾಲ್ಲೂಕು ಗುಡ್ಡೆಕೊಪ್ಪ ಗ್ರಾಮದಲ್ಲಿ ರೈತರ ಕೃಷಿ ನೀರಾವರಿ 
ಮಂಜೂರಾದ ಅರ್ಜಿದಾರರ ವರ್ಕ್‌ | ಪಂಪ್‌ಸೆಟ್‌ಗಳಿಗೆ ಅಕ್ರಮ-ಸಕ್ರಮ ಯೋಜನೆಯಡಿ ವಿದ್ಭುತ್‌ ಸಂಪರ್ಕ 
ಅವಾರ್ಡ್‌ ಜಿ.ಕೆ.ಈ.ಪಿ. 3468/3469 | ಕಲ್ಪಿಸಲು ಮಂಜೂರಾದ ಅರ್ಜಿದಾರರ ವರ್ಕ ಅವಾರ್ಡ್‌ ಜಿಕೆ.ಐ.ಪಏ 
(ಡಿ.38042, ದಿ: 31-3-2016) ಅಡಿಯಲ್ಲಿ | 3468/3469 (ಡಿ.38042 ದಿ:31.03.2016)ಗೆ ಸಂಬಂಧಿಸಿದಂತೆ ವಿವರಣೆ 
ಮಂಜೂರಾದ ವಿದ್ಯುತ್‌ ಪರಿವರ್ತಕ (ಟ್ರಾನ್ಸ್‌ | ಈ ಕೆಳಕಂಡಂತಿದೆ: 
ಫಾರ್ಮರ್‌) ಅಳವಡಿಸುವಲ್ಲಿ ಸ್ಥಳೀಯ ತ್ರೀ ಚನ್ನಬಸಪ್ಪ ಗೌಡ ಬಿನ್‌ ಬಸವಣ್ಯಪ್ಪ ಗೌಡ, ಗುಡ್ನೇಕೊಪ್ಪ ಸೊರಬ 
ಗುತ್ತಿಗೆದಾರರೊಂದಿಗೆ ಮೆಸ್ಕಾಂ | ತಾಲ್ಲೂಕು ಇವರು ಅಕ್ರಮ ಸಕ್ರಮ ಯೋಜನೆಯಡಿ 5 ಹೆಚ್‌.ಪಿ. ನೀರಾವರಿ 
ಇಲಾಖೆಯವರು ಶಾಮೀಲಾಗಿ ದಿ: 4-5- | ಪಂಪ್‌ಸೆಟ್‌ಗೆ ಅರ್ಜಿ ನೋಂದಾಯಿಸಿರುತ್ತಾರೆ. 

2016 ರಲ್ಲಿಯೇ ಕಾಮಗಾರಿ ಇದೇ ರೀತಿ ಶ್ರೀಮತಿ ಜಯಮ್ಮ ಕೋಂ ಶ್ರೀಕಂಠಯ್ಯ, ಗುಡ್ನೇಕೊಪ್ಪ, 
ಪೂರ್ಣಗೊಳಿಸಿರುವುದಾಗಿ ರೂ.2,24,944/- | ಸೊರಬ ತಾಲ್ಲೂಕು ಇವರು ಸಹ ಅಕ್ರಮ ಸಕ್ರಮ ಯೋಜನೆಯಡಿ 5 
ಗಳನ್ನು ಡ್ರಾ ಮಾಡಿ ಮಂಜೂರಾದ | ಹೆಚ್‌.ಪಿ. ನೀರಾವರಿ ಪಂಪ್‌ಸೆಟ್‌ಗೆ ಅರ್ಜಿ ನೋಂದಾಯಿಸಿರುತ್ತಾರೆ. 
ಅರ್ಜಿದಾರರ ಸಹಿಯನ್ನು ಸಹ ನಕಲು ಸದರಿ ಎರಡೂ ಅರ್ಜಿದಾರರು ಹಾಲಿ ಗುಡ್ನೇಕೊಪ್ಪ ಗ್ರಾಮದಲ್ಲಿರುವ 
ಮಾಡಿ, ಮಂಜೂರಾದ ಅರ್ಜಿದಾರರನ್ನು | 100 ಕೆವಿಎ ಪರಿವರ್ತಕದಿಂದ ಅಕ್ರಮವಾಗಿ ವಿದ್ಮುತ ಸೌಲಭ್ಯ 
ಬಿಟ್ಟು ಬೇರೆಯವರಿಗೆ ವಿದ್ಯುತ್‌ ಪರಿವರ್ತಕ | ಪಡೆಯುತ್ತಿದ್ದರು. 
(ಟ್ರಾನ್ಸ್‌ ಫಾರ್ಮರ್‌) ಅಳವಡಿಸಿ | ಹಾಲಿ ಇರುವ ಪರಿವರ್ತಕದಿಂದ ಶ್ರೀ ಚನ್ನಬಸಪ್ಪ ಗೌಡ ಇವರ ಪಂಪ್‌ಸೆಟ್‌ 
ಅಕ್ರಮವೆಸಗಿರುವ ಬಗ್ಗೆ ಅರ್ಜಿದಾರರು ದೂರು | ಸುಮಾರು 100 ಮೀಟರ್‌ಗಳ ಅಂತರದಲ್ಲಿದ್ದು, ಶ್ರೀಮತಿ ಜಯಮ್ಮ ಇವರ 
ನೀಡಿರುವುದು ನಿಜವೇ; (ಸಂಪೂರ್ಣ | ಪಂಪ್‌ಸೆಟ್‌ ಸುಮಾರು 700 ಮೀಟರ್‌ ಅಂತರದಲ್ಲಿರುತ್ತದೆ. 
ಮಾಹಿತಿ ನೀಡುವುದು)... ಹಾಲಿ ಇರುವ ಪರಿವರ್ತಕವು ಒವರ್‌ ಲೋಡ್‌ ಆಗದೇ ಇದ್ದು, 
ತಾಂತ್ರಿಕ ಸಾಧ್ಯತೆ ಇರುವುದರಿಂದ ಶ್ರೀ ಚನ್ನಬಸಪ್ಪ ಗೌಡ ಇವರ 
ಪಂಪ್‌ಸೆಟ್‌ಗೆ 2 ಕಂಬ ಅಳವಡಿಸಿ ಎಲ್‌.ಟಿ. ಮಾರ್ಗದ ರಚನೆಯಿಂದ 
ಮೂಲಭೂತ ಸೌಕರ್ಯ ಒದಗಿಸಬೇಕಾಗಿತ್ತು. 


ಪ್ರಿ 


ಆದರೆ ಶ್ರೀಮತಿ. ಜಯಮ್ಮ ಇವರ ಪಂಪ್‌ಸೆಟ್‌ ಹಾಲಿ ಇರುವ 
ಪರಿವರ್ತಕದಿಂದ ಸುಮಾರು 700 ಮೀಟರ್‌ಗಳ ಅಂತರದಲ್ಲಿದ್ದು, ತಾಂತ್ರಿಕ 
ಸಾಧ್ಯತೆ ಇಲ್ಲದಿರುವುದರಿಂದ ಹಾಲಿ ಇರುವ 100ಕೆವಿಎ ಪರಿವರ್ತಕದಿಂದ 
ಎಲ್‌.ಟಿ. ಮಾರ್ಗದ ಮೂಲಕ ವಿದ್ಭುತ್‌ ಸಂಪರ್ಕಿಸಲು ಸಾಧ್ಯವಿರುವುದಿಲ್ಲ. 
ಆದ ಕಾರಣ ಇವರಿಗೆ 25ಕೆವಿಎ ಪರಿವರ್ತಕದೊಂದಿಗೆ ಹೆಚ್‌.ಟಿ.ಗಎಲ್‌.ಟಿ. 
ಮಾರ್ಗ ನಿರ್ಮಿಸಿ ಮೂಲಭೂತ ಸೌಕರ್ಯ ಒದಗಿಸಬೇಕಾಗಿತ್ತು 

ಶ್ರೀ ಚನ್ನಬಸಪ್ಪ ಗೌಡ ಇವರಿಗೆ ಮೂಲಭೂತ ಸೌಕರ್ಯ ಒದಗಿಸಲು 
ರೂ. 28526.00 ಮೊತ್ತದ ಅಂದಾಜು ಪಟ್ಟಿ ತಯಾರಿಸಬೇಕಾಗಿತ್ತು. 
ಹಾಗೂ ಶ್ರೀಮತಿ ಜಯಮ್ಮ ಇವರ ಪಂಪ್‌ಸೆಟ್‌ಗೆ ಮೂಲಭೂತ ಸೌಕರ್ಯ 
ಒದಗಿಸಲು ರೂ.242944.18 ಅಂದಾಜು ಪಟ್ಟಿ ತಯಾರಿಸಬೇಕಾಗಿತ್ತು. 

ಆದರೆ ಅಂದಾಜು ಪಟ್ಟಿ ತಯಾರಿಸಿ ಸಲ್ಲಿಸುವಾಗ ಈ ಎರಡೂ 
ಅಂದಾಜು ಪಟ್ಟಿಗಳಲ್ಲಿ ಫಲಾನುಭವಿಗಳ ಹೆಸರು ಅದಲುಬದಲು ಆಗಿರುತ್ತದೆ 
ವಿನ: ತಾಂತ್ರಿಕವಾಗಿ ಅವಶ್ಯಕತೆಗನುಗುಣವಾಗಿ ಫಲಾನುಭವಿಗಳಿಗೆ 
ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ಯಾವುದೇ 
ಬದಲಾವಣೆಯಾಗಿರುವುದಿಲ್ಲ. 

ಈ ಆಧಾರದ ಮೇಲೆ ಕಾಮಗಾರಿಯನ್ನು ಪೂರ್ಣ ಟರ್ನ್‌ಕೀ 
ಆಧಾರದ (ಟಿಟಿಕೆ) ಮೇಲೆ ಗುತ್ತಿಗೆದಾರರಿಗೆ ವರ್ಕ್‌ ಅವಾರ್ಡ್‌ ನೀಡಿ 
ಮೂಲಭೂತ ಸೌಕರ್ಯ ಒದಗಿಸಿ ವಿದ್ಯುತ್‌ ಸಂಪರ್ಕ ನೀಡಲಾಗಿರುತ್ತದೆ. 

ಆದರೆ ಶ್ರೀ ಚನ್ನಬಸಪ್ಪ ಗೌಡ ಇವರು ಮಾಹಿತಿ ಹಕ್ಕಿನಡಿ ದಿನಾಂಕ 
10.12.2018ರಂದು ಅವರ ಪಂಪ್‌ಸೆಟ್‌ಗೆ ಮೂಲಭೂತ ಸೌಕರ್ಯ 
ಒದಗಿಸುವ ಕಾಮಗಾರಿಗೆ ಸಂಬಂಧಿಸಿದಂತೆ ಅಂದಾಜು ಪಟ್ಟಿ ಮತ್ತು 
ವರ್ಕ್‌ಅವಾರ್ಡ್‌ ಪ್ರತಿ ಕೋರಿದ ನಂತರ ಪರಿಶೀಲಿಸಲಾಗಿ ಮೇಲೆ 
ತಿಳಿಸಿದಂತೆ ಅಂದಾಜು ಪಟ್ಟಿಯಲ್ಲಿ ಫಲಾನುಭವಿಗಳ ಹೆಸರು 
ಬದಲಾವಣೆಯಾಗಿರುವುದು ಕಂಡುಬಂದಿದ್ದು, ಈ ಅದಲು ಬದಲಾಗಿರುವ 
ಹೆಸರನ್ನು ವಿಭಾಗೀಯ ಕಛೇರಿಯ ಆದೇಶ ಪತ್ರ ಸಂಖ್ಯೆ 17169-170 
ದಿನಾಂಕ 30.03.2019ರನ್ನಯ ಸರಿಪಡಿಸಲಾಗಿರುತ್ತದೆ. 


ಇ) | ದೂರು ನೀಡಿರುವ ಅರ್ಜಿದಾರರಿಗೆ | ದೂರು ನೀಡಿರುವ ಅರ್ಜಿದಾರರ ಸ್ಥಾವರದ ಬಳಿ ಹಾಲಿ ಇರುವ 100 
ಮಂಜೂರಾಗಿರುವ ವಿದ್ಯುತ್‌ ಪರಿವರ್ತಕ | ಕೆ.ವಿ.ಎ ಪರಿವರ್ತಕದಲ್ಲಿ ತಾಂತ್ರಿಕ ಕಾರ್ಯಸಾಧ್ಯತೆ ಇದ್ದುದರಿಂದ 
(ಟ್ರಾನ್ಸ್‌ ಫಾರ್ಮರ್‌) ಅಳವಡಿಸಲಾಗಿದೆಯೇ; ಅರ್ಜಿದಾರರಿಗೆ ಸದರಿ ಪರಿವರ್ತಕದಿಂದ 2 ಕಂಬ ಮತ್ತು ಎಲ್‌.ಟಿ ಮಾರ್ಗ 

ನಿರ್ಮಿಸಿ ವಿದ್ದುತ ಸಂಪರ್ಕವನ್ನು ಕಲ್ಲಿಸಲಾಗಿರುತದೆ. 

ಈ) | ಇಂತಹ ಇನ್ನೂ ಎಷ್ಟು ಪ್ರಕರಣಗಳಲ್ಲಿ 


ದೂರುಗಳು ಬಂದಿವೆ; ಈ ಬಗ್ಗೆ ಸರ್ಕಾರ 
ಯಾವ ಕ್ರಮ ಕೈಗೊಳ್ಳುವುದು? (ದೂರುಗಳು 
ಬಂದಲ್ಲಿ ದೂರಿನ ಪ್ರತಿ ನೀಡುವುದು) 


ಈ ಬಗ್ಗೆ ಯಾವುದೇ ದೂರುಗಳು ದಾಖಲಾಗಿರುವುದಿಲ್ಲ. 


ಸಂಖ್ಯೆ; ಎನರ್ಜಿ 183 ಇಬಿಎಸ್‌ 2020 


(ಬಿ.ಎಸ್‌. hl ¥ 


ಮುಖ್ಯಮಂತ್ರಿ 


ಸಿಘಭಾನ ಪರಿಷತ್ತಿನ ಮಾನ್ಯ ಸದಸ್ಯರಾದ ಶ್ರೀ ಬಿ.ಕೆ.ಹರಿಪ್ರಸಾದ್‌ ರವರ ಚುಕ್ಕೆ ಗುರುತಿಲ್ಲದ ಫುಶ್ನ ಸಂಖ್ಯೆ 471ಕ್ಕೆ ಅನುಬಂಧ 


15-16 ಮತ್ತು 2016-17 ರಲ್ಲಿ ಅಕ್ರಮ- -ಸಕ್ರಮ ಯೋಜನೆಯಲ್ಲಿ 25 ಕೆವಿಎ ಪರಿವರ್ತಕ ಮಂಜೂರಾಗಿರುವ ಫಲಾನುಭವಿಗಳ 


20 


21 


ಉಪವಿಭಾಗ 


ವಿವರ 
ಫಲಾನುಭವಿಯ ಹೆಸರು ಮತ್ತು ವಿಳಾಸ 


ನಿರ್ವಾಣಪ್ಪ ಬಿನ್‌ ನಾಗೇಂದ್ರಪ್ಪ, ಆರೆಕೊಪ್ಪ 


ಓಂಕಾರಪ್ಪ ಬಿನ್‌ ಬಸವಣ್ಯಪ್ಪ, ಆರೆಕೊಪ್ಪ 


ಕೆರಿಯಪ್ಪ ಬಿನ್‌ ಬಂಗಾರಪ್ಪ 
ಹೆಚ್‌.ಹುಚ್ಚಪ್ಪ ಬಿನ್‌ ಹುಚ್ಚಪ್ಪ, ಆರೆಕೊಪ್ಪ 
ಯಲಗಾರ್‌ ಹನುಮಂತಪ್ಪ ಬಿನ್‌ ಹನುಮಂತಪ್ಪ, 
ಬಿದರಗೇರಿ 


ಯಲಗಾರ್‌ ಹೆನುಮಂತಪ್ಪ ಬಿನ್‌ ಹನುಮಂತಪ್ಪ, 
ಬಿದರಗೇರಿ 


ಗಂಗಮ್ಮ ಕೋಂ ಚನ್ನಬಸಪ್ಪ, ಚಿಕ್ಕಾವಲಿ 
ಗೌರಮ್ಮ ಕೋಂ ಮಂಜಪ್ಪ, ಬಿಳಾಗಿ ' 
ಪುಟ್ಟರಾಜಪ್ಪಗೌಡ ಬಿನ್‌ ಹಾಲಷ್ನಗೌಡ. ಬಿಳವಾಣಿ 

ಮಂಜುಳ ಕೋಂ ಚಂದ್ರಪ್ಪ, ಬಿಳವಾಣಿ 


Mei ಬಿನ್‌ ಧರ್ಮಪ್ಪ, ಚನ್ನಾಪುರ 


ರಾಜಪ್ಪ ಗೌಡ ಬಿನ್‌ ವೀರಬಸಃ ಪ್ಲೆಗೌಡ. ಚನ್ನಾಪುರ 


ಈಶ್ಚರಪ್ಪ ಬಿನ್‌ ದುರುಗಪ್ಪ, ಛತ್ರದಹಳ್ಳಿ 
ಚಂದ್ರಪ್ಪ ಬಿನ್‌ ಕೆರಿಯಪ್ಪ, ಛತ್ರದಹಳ್ಳಿ 
ಗಂಗಾಧರಪ್ಪ ಬಿನ್‌. ಷಡಾಕ್ಷರಪ್ಪೆ, ಛತ್ರದಹಳಿ 
ಗಂಗಾಧರಪ್ಪ ಬಿನ್‌.ಷಡಾಕ್ಷರಪ್ಪೆ, ಛತ್ರದಹಳ್ಳಿ 
ಜಿಕೆ ಆನಂದಪ್ಪ ಬಿನ್‌ ಕರಿಯಪ್ಪ, ದೇವತಿಕೊಪ್ಪ 
ಕೆರಿಯಮ್ಮ ಕೋಂ ಕೆರಿಯಪ್ಪ, ದೇವತಿಕೊಪ್ಪ 


ಜಿಸೆ ಹೊಳಿಯಪ್ಪ ಬಿನ್‌ ಕರಿಯಪ್ಪ, ದೇವತಿಕೊಪ್ಪ 


ದ್ಯಾವಪ್ಪ ಬಿನ್‌ ಬಸಪ್ಪ. ದೇವತ್ತಿಕೊಪ್ಪ 


 ಮುರಗಿ ಬಂಗಾರಪ್ಪ ಬಿನ್‌ ಬಸಪ್ಪ. ದೇವತಿಕೊಪ್ಪ 


ಆರ್‌.ಆರ್‌ ಸಂಖ್ಯೆ 


ARIP-3142 


ARIP-3491 


ARIP-3154 


ARIP-2915 


BDIP-3725 


BDIP-3726 


CIP-3110 
೧ IP-3449 | 
BIP- 3457 
BIP-3709 
CPIP-3332 
೦೫-3499 | 
CTIP-3433 
CTIP-3187 
CriP-3ns N 


CTIP-3720 


DTKIP-3442 
DTKIP-3761 
DTKIP-3724 


DTKIP-3732 


DTKIP-3753 


ಷರಿವರ್ತಕ 
ಸಾಮರ್ಥ್ಯ 


25 KVA 


25 KVA 


25 KVA 


25 KVA 


25 KVA 


25 KVA 


25 KVA 
25 KVA 


25 KVA 


25 KVA 


25 KVA 


25 KVA 


22 


23 


ಸೊರಬ ಸೊರಬ ಚೂಡಮಣಿ ಕೋಂ ರೇವಣಪ್ಪ, ದೇವತಿಕೊಪ್ಪ DTKIP-3763 , 
§ ಸೊರಬ | ಸೊರಬ. ರಂಗೀಬಸಪ್ಪ ಬಿನ್‌ ವೀರಬಸಪ್ಪ ್ರ, ಗುಂಡಶಟ್ಟಿ ಕೊಪ್ಪ. GoPip-3i7 TW 25 VA 
| ಸೊರಬ ಸೊರಬ A ಆರ್‌. ಶಿವಾನಂದ ಬಿನ್‌ ಕಣ್ಣಪ್ಪ 'ಗುಂಡಶೆಟ್ಟಿ ಕೊಪ್ಪ | | copra WN 
ಸೊರಬ § ಸೊರಬ ಬಸವಣ್ಯಪ್ಪ ಬಿನ್‌ ಬಂಗಾರಪ್ಪ, ಗುಂಡಶೆಟ್ಟಿ ಕೊಪ್ಪ GDPIP- 3400 
ಸೊರಬ ಸೊರಬ ಈ ಬಸವರಾಜಪ್ಪ. ಕ್‌ ದ್ಯಾವಪ್ಪ. GDPIP-3421 
ಗುಂಡಶೆಟ್ಟಿಕೊಪ್ಪ 
ಸೊರಬ ಸೊರಬ | ಲಕ್ಷ ಣಪ್ಪ ಬಿನ್‌ ಮಂಜಪ್ಪ, 'ಗುಂಡಶೆಟ್ಟಿಕೊಪ್ಪ | GDPIP-9728 25 KVA 
ಸೊರಬ | ಸೂರ | ಬಸವರಾಜ ಬಿನ್‌ ಕೆರಿಯಪ್ಪ. ಗುಂಡಶೆಟ್ಟಿಕೊಪ್ಪ | 6೫೫-3780 
ಸೊರಬ | ಸೊರಬ | ರಂಗಿಚೌಡಪ್ಪ ಬಿನ್‌ ಶಿವರಾಯಪ್ಪ, ಗುಂಡಶೆಟ್ಟಿನೊಪ್ಪ | 6ರಾ/p-2661 
ಸೊರಬ ಸೊರಬ | ರಾಮಷ್ಟ ಬಿನ್‌ ಹುಚ್ಚರಾಯಪ್ಪ,  ಗುಂಡಶೆಟ್ಟಿಕೊಪ್ಪ. ೦೧-೨ 3447 
ಸೊರಬ ಸೊರಬ ಬಸವರಾಜಪಟ್‌ಪ ಬಿನ್‌ 'ಬಸವವ್ಯಷ ೫ GDPIP-3734 25 KVA 
ಗುಂಡಶೆಟ್ಟಿಕೊಪ್ಪ 
ಸೊರಬ ¥ ಸೊರಬ ಬಸವಣ್ಯಪ್ಪ ಬಿನ್‌ ಬಂಗಾರಪ್ಪ, ಗುಂಡಶೆಟ್ಟಿಕೊಪ್ಪ ' GDPIP-3175 
'ಸೂರಬ | ಸೊರಬ | ವಿಬಸವರಾಜಗೌಡ ಬಿನ್‌ ಪಡಕಪ್ಪಗೌಡ ಗುಡವಿ | v3 | 
ಸೊರಬ | ಸೊರಬ ರುದ್ರಷ್ಟಗೌ ಗೌಡ ಬಿನ್‌ ಮಲ್ಲಿಕಾರ್ಜುನಗೌಡ, ಗುಡವಿ | ಂvr-3383 | 25K 
, ಸೊರಬ ಸೊರಬ | ದ್ಯಾವಪ್ಪ ಶೇಟ್ಟಿ ಬಿನ್‌ ಬೀಮಪ್ಪ ಶೇಟ್ಟಿ, ಗುಡವಿ ‘| Govrp-3495 | 
ಸೊರಬ | ಸೊರಬ ನಾರಾಯಣಶೆಟ್ಟಿ ಬಿನ್‌ ಗಣಪತಿಶೆ್ಟಿ. ಗುಡವಿ GDP ar § 25 KVA 
ಸೊರಬ | ಸೂರ | ಜಯಮ್ಮು ಕೋಂ ಶ್ರೀಕಂಠಯ್ಯ, ಗುಡ್ಡೆಕೊಪ್ಪ | xip-3708 | 25KVA 
| ಸೊರಬ ಸೊರಬ ಬಂಗಾರ ಬಿನ್‌ ಕೆರಿಯಪ್ಪ, ಕಡೆಗದ್ದೆ-ಜಂಬೆಹಳ್ಳಿ ' § JBIp-2639 k 25 KVA 
ಸೊರಬ ಸೊರಬ ಮಂಜಪ್ಪ ಬಿನ್‌ ದೇವಪ್ಪ, ಜಂಬೇಹಳ್ಳಿ JBIP- p-3170 § 25 KVA 
ಸೊರಬ ಸೊರಬ ಬಸವರಾಜಪ್ಪ ಬಿನ್‌ ಬಸವಣ್ಯಪ್ಪ, ಜಿರಲೇಕೊಪ್ಪ JRIP-2942 [25 KVA 
ಸೊರಬ | ಸೊರಬ | ಜಿಕೆ ಶ್ರಿ ಶ್ರೀನಿವಾಸ್‌ ಬಿನ್‌ ಕೊಟ್ರಪ್ಪ, ಜಿರಲೇಕೊಪ್ಪ | ಣp-3351 | 25KVA 
ಸೊರಬ | ಸೊರಬ | ಹನುಮಂತಪ್ಪ ಬಿನ್‌ ಬಂಗಾರಪ್ಪ, ಕೊಡಕಣಿ | «೦-262 25 KVA 
ಸೊರಬ | ಸೊರಬ ವ್ಯೆ ಹಿರಿಯಪ್ಪ ಬಿನ್‌ ಕೆ.ಬಂಗಾರಷೆ, ಕೊಡಕಣಿ ‘| op-2883 | 25KVA 
ಸೊರಬ | ಸೊರಬ ಬಂಗಾರಮ್ಮ ಕೋಂ ಬಂಗಾರಪ್ಪ, ಕೊಡಕಣಿ' KoIP- 34 | 2skvA 
ಸೊರಬ | ಸೊರಬ | ದುರ್ಗಮ್ಮ ಕೋಂ ಹನುಮಂತಪ್ಪ, ಕೊಡಕಣಿ KDip-3330 | 25KVA 
ಸೊರಬ | ಸೊರಬ | Pe ಹುಚ್ಚಪ್ಪ, ಕೊಡಕಣಿ Kop-358 | 
ಸೊರಬ ಸೊರಬ ಕೆಂಪಮ್ಮ ಕೋಂ ಹೆಚ್‌.ಬಂಗಾರಪ್ಪ, ಕೊಡಕಣಿ  kDIP-3359 | es 
ಸೊರಬ | ಸೊರಬ ಚಂದ್ರಪ್ಪ ಬಿನ್‌ ಪೊರಪ್ಪ, ಕೊಡಕಣಿ | ಜರp-2625 | 25KVA 


49 


51 


52 


ಧರ್ಮಪ್ಪ ಬಿನ್‌ ಹನುಮಂತಪ್ಪ, ಕೋಲ್ಲುಣಿಸಿ 


 ಮಂಜಿಪ್ಪಗೌಡ ಬಿನ್‌ ಬಸವಣ್ಯಪ್ಪಗೌಡ, ಕುಮ್ಮೂರು 


ನಾಗರಾಜ್‌ಗೌಡ ಬಿನ್‌ ಮಹೇಶ್‌ ಗೌಡ, ಮಾವಲಿ 


ಗೋಪಾಲಪ್ಪ ಬಿನ್‌ ಪೊರಪ್ಪ, ಕೊಡಕಣಿ 
ಪಾಂತನುಪರ್‌ ಬಿನ್‌ ಬಸವಣ್ಯಪ್ಪ, ಕೋಲ್ಲುಣಸಿ 
 ಕೆಹೆಚ್‌ ವಸಂತಕುಮಾರ್‌ ಬಿನ್‌ ಲಕ್ಷ್ಯಣಪ್ಪ, 
ಕೋಲ್ಲುಣಸಿ 
ಯೋಗೇಂದ್ರಯ್ಯ ಬಿನ್‌ ಚಂದ್ರಶೇಖರಯ್ಯ, 
ಕೋಲ್ಲುಣಿಸಿ 
ಚಂದ್ರನ ಬಿನ್‌ ದರ್ಗಪ್ಪ, ಕೋಲುಗುಣಸಿ 


ಈರಪ್ಪ ಹನುಮಂತಪ್ಪ, ಕೋಲ್ಲುಣಸಿ 
ಜಯಪ್ಪ ಬಿನ್‌ ಕೆಂಚಪ್ಪ, ಕರಡಿಗೇರೆ. 
ಜಾನಕಪ್ಪ ಬಿನ್‌ ಬಡಿಯಪ್ಪ, ಕರಡಿಗೇರಿ 
ಸುರೇಶ್‌ ಬಿನ್‌ ಬರಗಾಂಪ್ರ, ಕರಡಿಗೇರಿ 
 ಹೆಚ್‌ರಾಮಪ್ಪ ಬಿನ್‌ ಕೆರಿಯಪ್ಪ ಕಂತನಹಳ್ಳಿ 
ಚೌಡಪ್ಪ ಬಿನ್‌ ಕೆರಿಯಪ್ಪ, ಚೌಡಿಕೊಪ್ಪ 
ಪುಟ್ಟಪ್ಪ ಬಿನ್‌ ಈರಪ್ಪ," ಕೊಡಕಣಿ 
ಚನ್ನಮ್ಮ ಕೋಂ ಬಸವರಾಜಗೌಡ, ಕುಂಶಿ 
ಬಸವರಾಜಪ್ಪ ಬಿನ್‌ ಬೀಮಪ್ಪ, ಕುಮ್ಮೂರು | 


ಜೆ.ಎಸ್‌ ಬಸವರಾಜಪ್ಪಗೌಡ ಬಿನ್‌ ಶಿಷ್ನ, ಮಾವಲಿ | 
ಶಿವಾಜಿಗೌಡ ಬಿನ್‌ ಬಂಗಾರಪ್ಪೆಗೌಡ, ಮಾವಲಿ 
ಬಸವರಾಜಪ್ಪಗೌಡ ಬಿನ್‌ ಶಿವಪ್ಪಗೌಡ, ಮಾವಲಿ 


ಆರ್‌.ಇಂಧೂಧರಗೌಡ ಬಿನ್‌ ರಾಜಶೇಖರಗೌಡ, | 
ಮಾವಲಿ 
ಬಂಗಾರಪ್ಪಗೌಡ ಬಿನ್‌ ಚನ್ನಬಸಪ್ಪಗೌಡ, ಮಾವಲಿ 
ಸೋಮಶೇಖರಪ್ಪ ಬಿನ್‌ ಬಿಳಿಯಪ್ಪ, ಮಾವಲಿ 
 ಶಾಮಪ್ಪ ಬಿನ್‌ ಫಕ್ಕೀರಪ್ಪ, ಅಂಡಿಗೆ ' 
ನಾಗರಾಜಪ್ಪಗೌಡ ಬಿನ್‌ ಚನ್ನಬಸಪ್ಪ, ಮಾವಲಿ 
ಹಿರಿಯಪ್ಪ ಬಿನ್‌ ನಾಗಪ್ಪ, ಮನಮನೆ 
ಟೇಕಪ್ಪ ಬಿನ್‌ ಹುಚ್ಚಪ್ಪ, ಮನಮನೆ 


KLGIP-3176 


KRDIP-3118 
KRDIP-3119 
KRDIP-3402 


KTNIP-3343 


KUMIP-3498 


KDIP-3038 


KLGIP-3333 


KLGIP-3467 


KLGIP-3710 


KLGIP-3754 


KLGIP-3337 


CWIP-3781 


KDIP-2965 


KUMIP-3195 


KURIP-3790 


MAIP-3141 


MAIP-3148 


MAIP-3174 


MAIP-3168 


MAIP-3184 


MAIP-2930 


MAIP-3189 


MAIP-3193 


MAIP-3472 


MMIP-2638 


MMIP-3480 


25 KVA 


25 KVA 


25 KVA 


25 KVA 


25 KVA 


25 KVA 


25 KVA 


ಸೊರಬ ಸೊರಬ ಟನ್ನಮ್ಮ ಕೋಂ ಬೋಜರಾಜಪ್ಪ, ಮನಮನೆ 
ರಬ | ಸೊರಬ | ಎ ಸಿದ್ದಪ್ಪ ಬಿನ್‌ ತುಚ್ಛಪ್ಪ ಮನಮನೆ ' 
ಸೂರಬ ( ಸೊರಬ | ರಾಮಪ್ಪ ಬಿನ್‌ ಪರಸಪ್ಪ, ಮಂಚಿ" 
ಸೊರಬ | ಸೊರಬ ಡಿಕಿವಯೋಗಿ ಬಿನ್‌ ಚನ್ನಬಸವಯ್ಯ, ನಡಹಳ್ಳಿ 
ಫೊರಬ | ಸೊರಬ |  ಯಲಸಿಹುಚ್ಚಿಣ್ಣ ಬಿನ್‌ ನಾಗಣ್ಣ ನಡಹಳ್ಳಿ 
ಸೊರಬ | ಸೊರಬ ದ್ಯಾವಪ್ಪ ಬಿನ್‌ ಬಂಗಾರಷ್ಟ, ನಡಹಳ್ಳಿ ' 
ಸೊರಬ | ಸೊರಬ | ಶ್ರೀಧರಮೂರ್ತಿ ಬಿನ್‌ ಕೃಷ್ಣಮೂರ್ತಿ, ನಡಹಳ್ಳಿ 
| ಸೊರಬ | ಸೊರಬ ಅನಂದಷೆ್‌ ಪ ಬಿನ್‌ ರಾಮಪ್ಪ. ಜೇಡಗೇರಿ 
| ಸಾರಬ | ಸೊರಬ | ಕೆರಾಮಕೃಷ್ಣ ಬಿನ್‌ ರಾಮಪ್ಪ, ಉಪ್ಪಳ್ಳಿ 
|” ಸೊರಬ | ಸೊರಬ | ಸಣ್ಣಮ್ಮ ಕೋಂ ೦ ತೋಷಣ್ಣ ಜ್‌ oo 
ಸೊರಬ | ಸೊರಬ ಸೂರಪ್ಪ ಬಿನ್‌ ಹಾಲಪ್ಪ, ಉಪ್ಪಳ್ಳಿ 
ಸೊರಬ | ಸೊರಬ ಕೆರಿಯಮ್ಮ ಕೋಂ ಕೆರಿಯಪ್ಪ, ಓಟೂರು 
ಸೊರಬ. ಸೊರಬ |W ಜಯಮ್ಮ ಕೋಂ ರಾಮಪ್ಪ, ಒಟೂರು 
ಸೊರಬ [| ಸೊರಬ ಪುಟ್ಟಲಿಂಗಯ್ಯ ಬಿನ್‌ ಹುಚ್ಚಪ್ಪ, ಒಟೂರು 
ಸೊರಬ | ಸೊರಬ ಜಡೇಗದ್ದ ಕೇರಿಯಪ್ಪ ಬಿನ್‌ ಹುಚ್ಚಪ್ಪ ಒಟೂರು 
ಸೊರಬ. ಸೊರಬ ಸಣ್ಣಪ್ಪ ಬಿನ್‌ ರಾಮಪ್ಪ, ಒಟೂರು 
r Wa ಬಿಳವಗೋಡು ಕೆರಿಯಪ್ಪ ಬಿನ್‌ ರಾಮಪ್ಪ. 
ಹಳೇಸೊರಬ 
| ಸೊರಬ | ಸೊರಬ ಶ್ರೀನಿವಾಸ್‌ ಬಿನ್‌ ರಾಮಪ್ಪ, ಓಟೂರು. 
; ಸೊರಬ ಸೊರಬ §  ಕೆದೇವಮ್ಮ « ಕೋಂ ಕೆಬೈಲಷ್ಟ. ಓಟೂರು. 
ಸೊರಬ | ಸೊರಬ ಸಣ್ಣಪ್ಪ ಬಿನ್‌ ಬಸಪ್ಪ, ಓಟೂರು 
ಸೊರಬ | ಸೊರಬ ನಾಗರತ್ನ ಕೋಂ ದುರುಗಪ್ಪ, ಓಟೂರು 
ಸೊರಬ | ಸೊರಬ | ಸುಲೋಚನ ಕೋಂ ಕೆರಿಯಪ್ಪ, ಓಟೂರು' 
i ಮ EN ಸಣಣ್ಣಮ್ಮ ಯಾನೆ ಲಲಿತಮ್ಮ ಕೋಂ ಶಿವನಂದಪ್ಪ 
ಗೌಡ, ನಡಹಳ್ಳಿ 
ರಬ | ನಾಲಂ | ನನಥಮ್ಯಯಾನೆ ಲಲಿತಮ್ಮ ಕೋಂ ಕಿವನಂದಷ್ಪ 
ಗೌಡ, ನಡಹಳ್ಳಿ 
ಫೂರಬ | ಸೊರಬ | ಗಂಗಮ್ಮ ಕೋಂ ಬಸಪ್ಪ, ಹಳೇಸೊರಬ 
ee | PO | ವೀರಭದ್ರಪ್ಪಗೌಡ ನ್‌ ್ಲ 
ಹಳೇಸೊರಬ 


ಸಿಎಂ ಹನೀಫ್‌ ಬಿನ್‌ ಖಾಶೀಮ್‌ಸಾಬ್‌,. 


MMIP-3481 


MMIP-3482 


MNIP-2940 


NIP2594 


NIP-2880 


NIP-2955 


NIP-3445 


SIP-3376 


KUMIP-332 


KUMIP-337! 


KUMIP-338 


OTIP-2659 


oTip-2912 


OTIP-2892 


oTip- 2893 


OTIP-2891 


SIP-2905 


OTIP-2947 


OTIP-2958 


OTIP-3373 


OTIP-3415 


OTIP-3420 


SDIP-2934 


SDIP-2941 


SIP-2954 


SIP-2889 


SIP-2966 


8 


8 


2 


25 KVA 


25 KVA 


25 KVA 


25 KVA 


25 KVA 


25 KVA 


25 KVA 


25 KVA 


104 


105 


106 


107 


108 


109 


io | 


Ill 
112 
113 


114 


115 


116 


117 


118 


119 


120 


121 


122 


123 
124 


125 


126 


127 


128 


129 


ಹಳೇಸೊರಬ 


ಬಸವರಾಜಪ್ಪ ಬಿನ್‌ ಹನುಮಂತಪ್ಪ, ಜಂಗಿನಕೊಪ್ಪ 


SIP-3029 


ಹೆಚ್‌.ಪಿ ಮೂರ್ತಿ ಬಿನ್‌ ಮಂಜಪ್ಪ, ಹರೂರು 


( ನಾಗರಾಜಗೌಡ ಬಿ ಬಿನ್‌ ಬಸಪ್ಪಗೌಡ, ಹಳೇಸೊರಬ | SIP- p-3456 | 
ಭಲೀಂದಪ್ಟೆ ಬಿನ್‌ ಭೀಮಪ್ಪ, ಸಾರೆಕೊಪ್ಪ SRIP-3149 y 
| ಧರ್ಮಪ್ಪ ಬಿನ್‌ ಕರಿಯಪ್ಪ, ಸಾರೇಕೊಪ್ಪ Ww SRIP- 3365 | 
ಗೀತಾ ಕೋಂ ರಮೇಶ್‌, ಹಳೇಸೊರಬ SF ¥ 
| ದ್ಯಾವಪ್ಪ ಬಿನ್‌ ಬಸಪ್ಪ, ತ್ಯಾವಗೋಡು TVDIP-3462 
ಲಕ್ಷಮಣಪ್ಪ ಬನ್‌ ರಂಗಪ್ಪ, ಉದ್ರಿ UDF-3704 | 
ವಿಜಯ ಕುಮಾರ್‌ ಬಿನ್‌ ಗಣಪತಿಯಪ್ಪ, ಉದ್ರಿ UDIP-3758 Ny 
| ಡಿ.ಡೋಕಪ್ಪ ಬಿನ್‌ ಪಿಲ್ಲಪ್ಪ, ಉರಗನಹಳ್ಳಿ UGIP-3414 k 
ಕೆರಿದೇವಮ್ಮ ಕೋಂ ಹುಚ್ಚಪ್ಪ, ಉರುಗನಹಳ್ಳಿ | Uci-a1 3190 
ಜೆ.ಪಿ ಪುಟ್ಟರಾಜಗೌಡ ಬಿನ್‌ ಬಂಗಾರಪ್ಪಗೌಡ, is 
ಯಲನಲ್ಳಿ YLIP-2628 
ದುರುಗಮ್ಮ ಕೋಂ ಹೊಳೇರಪ್ಪ, ಯಲವಲ್ಳಿ YLP-3104 
ಸಿಪಿ ಬಸವಣ್ಯಪ್ಪ ಬಿನ್‌ ಪುಟ್ಟಪ್ಪ. ಯಲವಳ್ಳಿ YUP-3370 ¥ 
ಮಂಚಪ್ಪ ಬಿನ್‌ ಗಿರಿಯಪ್ಪ, ಯಲವಳ್ಳಿ YLIP-3440 
ಹಿಷಿ ಯುವರಾಜ ಬಿನ್‌ ಪುಟ್ಟಪ್ಪ, ಯಲವಳ್ಳಿ YLIP-3439 | 
ಮಂಜನಾಥ ಬಿನ್‌ ಕೃಷ್ಣಪ್ಪ ್ಸಿ, ಯಲವಳ್ಳಿ YLIp-3756 yy 
ನಿಂಗಪ್ಪ ಬಿನ್‌ ಬಿಷ್ಠಪ್ಪ, ಉದ್ರಿ-ಯಲವಾಟ YWIP-3116 
ಮಲ್ಲಿಕಾರ್ಜುನಗೌಡ ಬಿನ್‌ ಕಿಡಿಯಪ್ಪ ಗೌಡ, 
ಮಾವರಿ MAIP-3043 
 ಬಸವಣ್ಯಪ್ಪ ಬಿನ್‌ ಪುಟ್ಟಪ್ಪ,  ಯಲವಳ್ಳಿ  YLIP-3386 § 
ಪರಸ ಪ್ಪ ಬಿನ್‌ ಬಸವಣ್ಯಪ್ಪ, ನಡಹಳ್ಳಿ NIP- 2907 
ಶಿವಪ್ಪ ಬಿನ್‌ ಬಸವಣ್ಯಪ್ಪ, ನಡಹಳ್ಳಿ  NIP-377 
ಗಿಡ್ಡಪ್ಪ ಬಿನ್‌ ಬಸಪ್ಪ, ಕಂತನಹಳ್ಳಿ KTNIP-3423 
ಕೆರಿಯಪ್ಪ ಬಿನ್‌ ಹೂವಪ್ಪ, ಕಂತನಹಳ್ಳಿ KTNIP-3489 
ಗಿಡ್ಡನರ್‌ ಲಕ್ಷ್ಮಷ್ಣ ಬಿನ್‌ ಹೂವಪ್ಪ, ಕಂತನಹಳ್ಳಿ | ಜಗP-3748 
ಹುಚ್ಚಪ್ಪ ಬಿನ್‌ ಬಂಗಾರಪ್ಪ, ಶಾಂತಗೇರಿ SGRP-3109 
ಗೋವಿಂದಪ್ಪ ಬಿನ್‌ ಫಕ್ಕೀರಪ್ಪ, ಶಾಂತಗೇರಿ SGRIP-3475 
HRIP-303 


25 KVA 


25 KVA 


25 KVA 


25 KVA 


25 KVA 
25 KVA 
25 KVA 


25 KVA 


25 KVA 


25 KVA 


25 KVA 


25 KVA 


130 


131 | 


132 


133 


134 
135 | 
136 | 


137 


138 


139 a 


140 


141 


142 


143 


144 


145 


146 


147 


148 


149 


150 | 


151 


152 


153 


154 


155 


156 


157 


158 | 


ಶೇಷಪ್ಪ ಬಿನ್‌ ಗುರುವಪ್ಪ, ನಡಹಳ್ಳಿ 
| ಬಸವಪ್ಪ ಬಿನ್‌ ಬಿಷ್ಠಪ್ಪ, ನಡಹಳ್ಳಿ 


ಸುರೇಶ್‌ ಬಿನ್‌ ಬಸವಣ್ಯಪ್ಪ | ನಡಹಳ್ಳಿ 


a ಪರಮೇಶಪ್ಪ 'ಬಿನ್‌ ಹನುಮಪ್ಪ, ಉರಗನಹಳ್ಳಿ 


ಬಸವಣ್ಯಪ್ಪ ಬಿನ್‌ ಮಂಜಪ್ಪ, ಯಲಸಿ 
ಹನುಮಪ್ಪ ಕೋಂ ಲಕ್ಷ ಣಪ್ಪ, ಯಲಸಿ 


ರುದ್ರಪ್ಪ ಬಿನ್‌ ಹುಳ್ಳಪ್ಪ, ಹಳೇಸೊರಬ 
| ಪರಶುರಾಮಪ್ಪ ಬಿನ್‌ ರುದ್ರಷ್ನ, ಉದ್ರಿ-ಯಲವಾಟ 


ಬಸಪ್ಪ ಬಿನ್‌ ಅಡಿವೆಪ್ಪ ಚಕ್ರಸಾಲಿ, ಉದ್ರಿ 
ಚಂದ್ರಷ್ನ ಬಿನ್‌ ಚಿನ್ನಪ್ಪ, ಶಾಂತಗೇರೆ ' 


[3 


ಓಂಕಾರಪ್ಪ ಬಿನ್‌ ಬಸವಣ್ಯಪ್ಪ, 'ಶಾಂತಗೇರೆ- 
ಸೊರಬ 


ಈರಪ್ಪ ಬಿನ್‌ ಪರಸಪ್ಪ, ತ್ಯಾಪಗೋಡು 
ಬಂಗಾರಪ್ಪ ಬಿನ್‌ ಕನ: *್‌ನಪ್ಪ,  ತ್ಯಾವಗೋಡು 
ಗೂಳಿ ಮಂಜಪ್ಪ ಬಿನ್‌ ಕರಿಯಪ್ಪ, ಕೊಡಕಣೆ 
ಹುಚ್ಚರಾಯಪ್ಪ ಬಿನ್‌ ತಿಮ್ಮಪ್ಪ. ಹರೂರು 
ದೊಡ್‌ಬಸಪ್ಪ ಬಿನ್‌ ಹುಚ್ಚಪ್ಪ, ಹರೂರು' 
ಕಲ್ಲಿ ನ ಬಿನ್‌ ಚನ್ನಬಸಪ್ಪ, ಹರೂರು. 
ಸಣ್ಣಬಸಪ್ಪ ಬಿನ್‌ ಹುಚ್ಚಪ್ಪ, ಹರೂರು 


ಹಟನ್‌ ರಾಮಪ್ಪ ಬಿನ್‌ ರುದ್ರಣ್ಟ, ಚಿಕ್ಕ ಶಕುನ ' 


ರುದ್ರಷ್ಟ ಬಿನ್‌ ಈರಪ್ಪ, ಚಿಕ್ಕಶಕುನ 
ರುದಪ್ಟ, ಕೆ ಬಿನ್‌ ಬಸವಣ್ಯಪ್ಪ, 'ಚಿಕ್ಕಶಕುನ 
ಹನುಮಂತಪ್ಪ ಬಿನ್‌ ರುದ್ರಪ್ಪ, ಚಿಕ್ಕಶಕುನ 


ವಿಶಾಲಾಕ್ಷಮ್ಮ ಕೋಂ ಶಿವಲಿಂಗಪ್ಪ, ಹರೂರು 


 ಬಿಡುದ್ರಣ್ಟ ಬಿನ್‌ ಮಾಯಪ್ಪ, ಹರೂರು 
ಬಸಪ್ಪ ಬಿನ್‌ ಕೇರಿಯಪ್ಪ, ಹರೂರು 
ಕಮಲಾ ಕೋಂ ಉಮಾಪತಿ, ಹರೂರು 
ಪಾರ್ವತಮ್ಮ ಕೋಂ ಓಮಪ್ಪ, ಸಾರೆಕೊಪ್ಪ 
ಅಕ್ಕೆ ನಾಗಮ್ಮ ಕೋಂ ಬಸವಣ್ಯಪ್ಪ. ಉದ್ರಿ 
ಆನಂದಪ್ಪ ಬಿನ್‌ ಕರಿಯಪ್ಪ, ಸಾರೆಮರೂರು 


SGRIP- -2641 


UDIP- 3670 


NIP-2946 | 


NIP-3470 


NIP-3473 


UGIP-3463 
YLIP-3766 
YSIP-2952 § 
sip-3924 
UDIP- 3115 


UDIP-3380 


SGRIP-2873 


TYDIP-3464 


TYDIP-3874 


KDIP-2682 


HRIP2619 


HRIP- 3049 


HRIP-3135 
HRIP-3703 


SIP-2948 


SIP-2964 


25 KVA 


25 KVA 


25 KVA 


— 25KVA 


sip- 3032 


SIP-3361 


HRIP-2679 


HRIP-2680 


HRIP-2944 


HRIP-3144 
ails 


SRIP-3045 


SRMIP-3181 


25 KVA 


ಬಿ.ಗೋವಿಂದಷ್ಟ ಬಿನ್‌ ಗಣಪತಿಯಪ್ಪ, 
ಸಾರೆಮರೂರು 
ಬಸವಣ್ಯಪ್ಪ ಬಿನ್‌ ಬಿಷ್ಠಪ್ಪ, ಹಿರೇಶಕುನ 
ಶ್ರೀಕಾಂತ್‌ ಬಿನ್‌ ಸದಾಶಿವಪ್ಪಗೌಡ, ಗುಡವಿ 
ಶಿವಮೂರ್ತಿ ಸ್ವಾಮಿ ಬಿನ್‌ ಈರಯ್ಯಸ್ವಾಮಿ, ಗುಡವಿ 


ಎಂ.ವಿಗಂಗಾದರಯ್ಯ ಬಿನ್‌ ವೀರಯ್ಯ, ಗುಡವಿ 


SRMIP-3357 


S-3784 
GDVIP-2913 


GDVIP-3769 


GDVIP-3770 


25 KVA 


25 KVA 


